ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂಖ್ಯೆ:ಉಕ್ಕನಿ/ಬೆಸವಿ/LAQ-802/2024-25 ಕೃಷಿ ಆಯುಕ್ತರ ಕಾರ್ಯಾಲಯ, 
ಶೇಷಾದ್ರಿರಸ್ತೆ, ಬೆ೦ಗಳೂರು-1, 
ದಿನಾ೦ಕ: 18.07.2024 

ಇವರಿಗೆ, 

ಸರ್ಕಾರದ ಕಾರ್ಯದರ್ಶಿಗಳು, 

ಕೃಷಿ ಇಲಾಖೆ, 

ಬಹುಮಹಡಿಗಳ ಕಟ್ಟಡ, 

ಬೆ೦ಗಳೂರು-01 


ಮಾನ್ಯರೇ, 
ವಿಷಯ: ಶ್ರೀ ಪಾಟೀಲ್‌ ಜಿ.ಟಿ (ಬೀಳಗಿ), ವಿಧಾನಸಭೆಯ ಸದಸ್ಯರು, ಇವರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 802ಕ್ಕೆ ಉತ್ತರ ಸಲ್ಲಿಸುವ 
ಕುರಿತು. ‘ 
ಉಲ್ಲೇಖ: ಪ.ಸಂ: ಪ್ರಶಾವಿಸ/16ನೇವಿಸ/4ನೇಅ/ಪ್ರ.ಸ೦.802/2024 
ದಿನಾ೦ಕ: 10.07.2024. 


kkk kkk 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ಶ್ರೀ ಪಾಟೀಲ್‌ ಜಿ.ಟಿ (ಬೀಳಗಿ), 
ವಿಧಾನಸಭೆಯ ಸದಸ್ಯರು, ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 802ಕ್ಕೆ 
ಸಂಬಂಧಪಟ್ಟಂತೆ ಉತ್ತರವನ್ನು ಸಿದ್ಧಪಡಿಸಿ ತಮ್ಮ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿದೆ. 


ಲಗತ್ತು: ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 802ಕ್ಕೆ ಉತ್ತರದ ಪ್ರತಿಗಳು. 


ವಂದನೆಗಳೊಂದಿಗೆ 


ಕೃಷಿ ನಿರ್ದೇಶಕರು 
ರ್ಳ 


D:\crop survey original\Crop Survey 2024-25\LAQS\LAQ 802.docx 


ಸ]. 


ಕರ್ನಾಟಕ ವಿಧಾನಸಭೆ 


ಸಮರ್ಪಕವಾಗಿ 
ನಡೆಯದಿರುವುದರಿಂದ ರೈತರು 
ಸರ್ಕಾರದ ಯೋಜನೆ ಹಾಗೂ 
ಸವಲತ್ತುಗಳಿಂದ 
ವಂಚಿತರಾಗುತ್ತಿರುವುದು 
ಸರ್ಕಾರದ ಗಮನಕ್ಕ ಬ೦ದಿದೆಯೇ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |802 
ಪ್ರಶ್ನೆ ಕೇಳಿರುವ ಸದಸ್ಯರು ಶ್ರೀ ಪಾಟೀಲ್‌ ಜಿ.ಟಿ (ಬೀಳ?) 
ಉತ್ತರ ನೀಡುವ ಸಚಿವರು ಮಾನ್ಯ ಕೃಷಿ ಸಚಿವರು 
ಉತ್ತರಿಸಬೇಕಾದ ದಿನಾ೦ಕ 24.07.2024 
ಪ್ರಶ್ನೆ ಉತ್ತರ 
ಕಾಲ ಕಾಲಕ್ಕೆ ಬೆಳೆಗಳ ದಾಖಲಾತಿ ಬೆಳೆಗಳ ದಾಖಲಾತಿ ಸಮರ್ಪಕವಾಗಿ 


ನಡೆಯದಿರುವುದರಿ೦ದ ರೈತರು ಸರ್ಕಾರದ ಯೋಜನೆ 
ಹಾಗೂ ಸವಲತ್ತುಗಳಿಂದ ವಂಚಿತರಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬ೦ದಿರುವುದಿಲ್ಲ. 


ಬೆಳೆ ಪ್ರದೇಶದ ನಿಖರ ಮಾಹಿತಿ ದಾಖಲಾತಿಗಾಗಿ ಆಯಾ 
ವರ್ಷದ ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು 
ಹಾಗೂ ಬೇಸಿಗೆ ಹ೦ಗಾಮುಗಳಲ್ಲಿ ಕಂದಾಯ, ಕೃಷಿ, 
ತೋಟಗಾರಿಕೆ, . ರೇಷ್ಮೆ. ಇಲಾಖೆಗಳ ಅಧಿಕಾರಿಗಳ 
ನೆರವಿನೊಂದಿಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ(ಇ-ಆಡಳಿತ) ರವರು ಅಭಿವೃದ್ಧಿ ಪಡಿಸಿರುವ 
ಮೊಬೈಲ್‌ ಆಪ್‌ ಬಳಸಿಕೊ೦ಡು ಸಮರ್ಪಕವಾಗಿ ಬೆಳೆ 
ಸಮೀಕ್ಷೆಯನ್ನು ಕೈಗೊಳ್ಳಲಾಗುತ್ತಿದೆ. 


ಆ) | ಸವಳು-ಜವಳು ನಿರ್ಮೂಲನೆಗಾಗಿ | ಅನ್ವಯಿಸುವುದಿಲ್ಲ. 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳಾವುವು ವಿವರಿಸಿ? 
b 
ಕೃಷಿ ನಿರ್ನೇಶಕರು 


D:\crop survey original\Crop Survey 2024-25\LAQS\LAQ 802.docx 


